| ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1545 . , 
ಸದಸ್ಯರ ಹೆಸರು :: ಶ್ರೀಬಿ.ಜಿ ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸಬೇಕಾದ ದಿನಾ೦ಕ : 18.03.2021 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
KKK 
SRN ಪ್ರಶ್ನೆ R ಉತ್ತರ 
ಅ) | ಕಲಬುರಗಿ ಮತ್ತು ಯಾದಗಿರಿ ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ವ್ಯಾಷಿಯ 
ಜಿಲ್ಲೆಗಳಲ್ಲಿರುವ ಗ್ರಾಮ | ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿರುವ ಗ್ರಾಮ 
ಪಂಚಾಯಿತಿಗಳಲ್ಲಿ ಬಾಕ | ಪಂಚಾಯಿತಿಗಳಲ್ಲಿ ದಿನಾಂಕ:28-02-2021ರ ಅಂತ್ಯದವರೆಗೆ 
ಇರಿಸಿಕೊಂಡಿರುವ ಒಟ್ಟು ವಿದ್ಯುತ್‌ ಬಾಕಿ ಇರುವ ವಿದ್ಯುತ್‌ ಬಿಲ್ಲುಗಳ ಒಟ್ಟು ಮೊತ್ತದ ವಿವರಗಳು 
ಬಿಲ್ಲುಗಳ ಮೊತ್ತ - ಎಷ್ಟು:| ಈ ಕೆಳಗಿನಂತಿವೆ: 
(ಕಂಪವಿವಾರು ವಿವರ ನೀಡುವುದು) (ರೂ. ಲಕ್ಷಗಳಲ್ಲಿ) 
ಜಿಲ್ಲೆ ಬಾಕಿ ಇರುವ ಮೊತ್ತ 
ಕಲಬುರಗಿ 14,745.72 
ಯಾದಗಿರಿ 2346.67 


ಆ) | ಕಳೆದ. 5 ವರ್ಷಗಳಲ್ಲಿ ಮೇಲ್ಕಂಡ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿರುವ ಗ್ರಾಮ 
ಜಿಲ್ಲೆಗಳ ಗ್ರಾಮ ಪಂಚಾಯಿತಿಗಳಿಂದ | ಪಂಚಾಯಿತಿಗಳಿಂದ ದಿವಾ೦ಕ:01-04-2016 ರಿಂದ 
ಪಾವತಿಯಾದ ವಿದ್ಯುತ್‌ ಬಿಲ್ಲುಗಳ | 28-02-2021 ರವರೆಗೆ ಪಾವತಿಯಾದ ವಿದ್ಯುತ ಬಿಲ್ಲುಗಳ 
ಮೊತ್ತ ಎಷ್ಟು: (ವಿವರ ನೀಡುವುದು) | ಮೊತ್ತದ ವಿವರಗಳು ಈ ಕೆಳಗಿನಂತಿವೆ: 


, (ರೂ. ಲಕ್ಷಗಳಲ್ಲಿ) 
ವರ್ಷ ಕಲಬುರಗಿ ಯಾದಗಿರಿ ಜಿಲ್ಲೆ 
ಜಿಲ್ಲೆ ; 
2016-17 4132.30 2300.08 
2017-18 3080.14 1499.63 
2018-19 ' 435390 1495.17 
2019-20 2343.48 [ 686.07 
2020-21 (ಫೆಬ್ರವರಿ 
216 ಅಂತ್ಯದವರೆಗೆ 249722 1545.73 
ಒಟ್ಟಿ 16407.04 7526.68 


HL 


ಇ) | ಗ್ರಾಮ ಪಂಚಾಯಿತಿಗಳಿಗೆ ಕಡಿಮೆ ಗ್ರಾಮ ಪಂಚಾಯಿತಿಗಳಿಗೆ ಕಡಿಮೆ ದರದಲ್ಲಿ 
ದರದಲ್ಲಿ ವಿದ್ಯುತ ಸರಬರಾಜು | ವಿದ್ಯುತ್‌ ಸರಬರಾಜು .ಮಾಡುವುದು ಹಾಗೂ ಒಂದು 
ಮಾಡುವುದು ಹಾಗೂ ಒಂದು | ಬಾರಿಯ '" ಬಾಕಿ ಮನ್ನಾ ಮಾಡುವ ಯೋಜನೆಯ 
ಬಾರಿಯ ಬಾಕಿ ಮನ್ನಾ ಮಾಡುವ | ಯಾವುದೇ. ಪ್ರಸ್ತಾವನೆ ಪುಸ್ತುತ ಸರ್ಕಾರದ 
ಯೋಜನೆ ಸರ್ಕಾರದ ಮುಂದಿದೆಯೇ? | ಮುಂದಿರುವುದಿಲ್ಲ. 

(ಮಾಹಿತಿ ನೀಡುವುದು) 


ಸಂಖ್ಯೆ: ಎನರ್ಜಿ 72 ಇಬಿಎಸ್‌ 2021 
pr 
(ಬಿ.ಎಸ್‌.ಯಡಿಯೋೌರಪ್ಪ) 
ಮುಖ್ಯಮಂತ್ರಿ ' 


